ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 178(234) 


ಸದಸ್ಯರ ಹೆಸರು ಡಾ:ವೈ.ಎ.ನಾರಾಯಣಸ್ವಾಮಿ(ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 14/12/2021 
ಉತ್ತರಿಸುವವರು ; ಮಾನ್ಯ ಪೌರಾಡಳಿತ, ಸಣ್ಣಿ ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ 


ವಲಯ ಉದ್ಯಮಗಳ ಸಚಿವರು. 


ಪ್ರಶೆ 


ಉತ್ತರ 


ಭವವ 
ಕೋಲಾರ ನಗರದ ವ್ಯಾಪ್ತಿಯಲ್ಲಿರುವ 
ರಸ್ತೆಗಳು ತೀರಾ ಹದಗೆಟ್ಟಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ರಸ್ತೆಗಣ ದುರಸ್ತಿ ಮಾಡಲು ತಗಲುವ ಪೆಚ್ಚ 
ಎಷ್ಟು 


ಬಂದಿರುತ್ತದೆ. 


ಕೋಲಾರ ನಗರದ ವ್ಯಾಪ್ತಿಯಲಿ ನೀರು ಸರಬರಾಜು ಮತ್ತು ಒಳಚರಂಡಿ 
ಯೋಜನೆ ಕಾಮಗಾರಿಗಳ ಪೈಪ್‌ಲೈನ್‌ ಕಾಮಗಾರಿಗಳನ್ನು 
ನಿರ್ವಹಿಸುತ್ತಿರುವುದರಿಂದ ರಸ್ತೆಗಳು ಹಾಳಾಗಿರುತ್ತವೆ. ಸದರಿ ರಸ್ತೆಗಳ 
ದುರಸ್ಥಿಗೆ ರೂ.20.00 ಕೋಟಿಯೆಂದು ಅಂದಾಜಿಸಲಾಗಿದೆ (ವಿವರಗಳನ್ನು 
ಅನುಬಂದ-01 ರಲ್ಲಿ ಒದಗಿಸಲಾಗಿದೆ). 


ರಸಗಳ ದುರಸ್ಲಿಯ ವಿವರ, ತಗಲುವ 


ಸುಮಾರು ರೂ.20.00 €ಟಿಗಳ ಅವಶ್ಯಕ ಯಿದ್ದು, ಕಾಮಗಾರಿಗಳ 
ಅರಿದಾಜು ಮೊತ್ತ ಎಷ್ಟು ಪಟ್ಟಿಯನ್ನು ಅನುಬಂಧ-1ರಲ್ಲಿ GEE. 


ಮೇಲ್ಕಂಡ ಕ್‌ಗನ್ನ ಸುಸ್ಥಿತಿಗೆ ತೆರಲು [1 2019- 7 ಸಾಲಿನ 14ನೇ ಹಣಕಾಸು: 
ಸರ್ಕಾರವು ಳಾ ಕಾರ್ಯ 2019-20ನೇ ಹಣಕಾಸು ಯೋಜನೆಯಡಿ ರೂ.788.00 ಲಕ್ಷಗಳ 22 
ಯೋಜನೆಗಳಾವವು; ಯಾವ ಕಾಮಗಾರಿಗಳ ಪೈಕಿ 05 ಸಂಖ್ಯೆ ಸಿವಿಲ್‌ ಕಾಮಗಾರಿಗಳನ್ನು 
ಕಾಲಮಿತಿಯೊಳಗೆ ಕಾಮಗಾರಿಯನ್ನು ನಿರ್ವಹಿಸಿದ್ದು, ಡಾಂಬರ್‌ ರಸ್ತೆ; 1.30ಕ.ಮೀ, ಸಿ.ಸಿ ರಸ್ತೆ: 0.60 ಕಿ.ಮೀ 
ಕೈಗೆತ್ತಿಕೊಳ್ಳಲಾಗುವುದು? ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗಿರುತ್ತದೆ. 
15ನೇ ಹಣಕಾಸು ಆಯೋಗದ ಅನುದಾನ: 
2020-21ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ರೂ. 
716.92 ಲಕ್ಷಗಳಲ್ಲಿ 16 ಸಂಖ್ಯೆ ಕಾಮಗಾರಿಗಳ ಪೈಕಿ 2 ಸಂಖ್ಯೆ ಸಿವಿಲ್‌ 
ಕಾಮಗಾರಿಗಳಲ್ಲಿ ಡಾಂಬರು ರಸ; 0.21 ಕಿಮಿ ನಿರ್ಮಾಣ 
ಹಂತದಲ್ಲಿದೆ. 
15ನೇ ಹಣಕಾಸು ಆಯೋಗದ ಅನುದಾನ: 
2021-22ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ರೂ. 
542.00 ಲಕ್ಷಗಳಲ್ಲಿ 18 ಸಂಖ್ಯೆ ಕಾಮಗಾರಿಗಳ ಪೈಕಿ I ಸಂಖ್ಯೆ ಸಿವಿಲ್‌ 
ಕಾಮಗಾರಿಗಳಲ್ಲಿ ಡಾಂಬರು ರಸ: 0.೨೦ ಕಿ.ಮೀ ಮತ್ತು ಸಿಸಿ. ರಸ್ತೆ; 
0.40 ಕಿ.ಲೋ ನಿರ್ಮಾಣ ಮಾಡಲು ಟೆಂಡರ್‌ ಪ್ರಕ್ರಿಯೆಯಲ್ಲಿದೆ. 
3 ನಗರೋತ್ಸ್ಥಾನ ಹಂತ-3ರ ಯೋಜನೆಯಡಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದ್ದು: ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 
ಗತಂ ಶ್ಯಾನ ಹಂತ- 3ರ ಯೋಜನೆಯಡಿ ರೂ.1300.00 ಲಕ್ಷಗಳ 
ಮೊತ್ತದಲ್ಲಿ ಪ್ರಮುಖ ರಸ್ತೆ; 10.80 ಕಿ.ಮೀ ಸಿಸಿ ರಸ್ತೆ: 7,20 ಕಮೀ 
ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ರೂ.1315.63 ಚರಂಡಿ: 7 
ಕಿ.ಮೀ ಉದ್ದ ನಿರ್ಮಾಣ ಮಾಡಲಾಗಿದ್ದು, ರೂ. 1315.63 ಲಕ್ಷಗಳ 
ಮೊತ್ತದಲ್ಲಿ ಕೈಗೊಳ್ಳಲಾಗಿರುತ್ತದೆ. ಇದುವರೆಗೆ ಒಟ್ಟು ರೂ.794.55 ಲಕ್ಷಗಳ 
ವೆಚ್ಚವಾಗಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿದೆ. 


ಸಂಖ್ಯೆ; ನಅಇ 266 ಜಿಇಎಲ್‌ 2021(ಇ) ) 
AT AF 
ಎನ್‌. ನಾಗರಾಜು "ಟ್ರಿ. 
ಪೌರಾಡಳಿತ, ಸಣ್ಣ ಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


ti 


